ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 1355 
: ಶ್ರೀ. ಬಿ.ಎಂ.ಎಲ್‌. ಕಾಂತ್‌ರಾಜ್‌ 
ಮಾನ್ಯ ಸದಸ್ಯರ ಹೆಸರು 
(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 24-12-2021 
ಉತ್ತರಿಸುವ ಸಚಿವರು «ಕೃಷಿ ಸಚಿವರು 


ಕೃಷಿ ಇಲಾಖೆಯನ್ನು ಯಾವಾಗ 
ಸ್ಥಾಪನೆ ಮಾಡಲಾಯಿತು; ಇದರ 
ಧ್ರೇಯೋದ್ದೇಶಗಳೇನು:; ಇದರ 
ವ್ಯಾಪ್ತಿಯಲ್ಲಿ ಬರುವ ನಿಗಮ, 
ಮಂಡಳಿ, ಇತರೆ ಅಂಗ 
ಸಂಸ್ಥೆಗಳಾವುವು:; (ವಿವರವಾದ 
ಮಾಹಿತಿ ನೀಡುವುದು) 


ಕೃಷಿ ಇಲಾಖೆಯನ್ನು ಜುಲೈ 5, 
ಮಾಡಲಾಯಿತು, 
ಧ್ರೇಯೋಜದ್ದೇಶಗಳು: 


1913ರಲ್ಲಿ ಸ್ಥಾಪನೆ 


* ಕೃಷಿ ಉತ್ಪಾದನೆ ಹಾಗೂ ಉತ್ಪಾದಕತೆಗಳನ್ನು ಹೆಚ್ಚಿಸಿ, 
ಕೃಷಿ ಕ್ಷೇತ್ರದಲ್ಲಿ ನಿಗದಿಪಡಿಸಿದ ಗುರಿ ಶೇ, 45ರ 
ಬೆಳವಣಿಗೆಯನ್ನು ಸಾಧಿಸುವುದು. 

* ಸಹಿಷ್ಣುತೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ 
ಸಂರಕ್ಷಣೆಯೊಂದಿಗೆ ಹವಾಮಾನ ವೈಪರೀತ್ಯಗಳಿಂದ ಕೂಡಲೇ 
ಚೇತರಿಸಿಕೊಳ್ಳುವ ಕೃಷಿಯನ್ನು ಉತ್ತೇಜಿಸುವುದು.. 

e ರೈತಸ್ನೇಹಿ ಸಂಶೋಧನೆ ಮತ್ತು ಅಭಿವೃದ್ಧಿ, ಶಿಕ್ಷಣ ಹಾಗೂ 
ಉತ್ಪಾದನಾ ವೆಚ್ಚ ಕಡಿಮೆಗೊಳಿಸಲು ಪರಿಣಾಮಕಾರಿ 
ತಾಂತ್ರಿಕತೆಗಳ ವರ್ಗಾವಣೆಯನ್ನು ಉತ್ತೇಜಿಸುವುದು. 

* ರೈತ ಉತ್ಪಾದಕರ ಸಂಸ್ಥೆ ರೈತ ಸಂಘಗಳ ಮೂಲಕ 
ರೈತರನ್ನು ಒಗ್ಗೂಡಿಸುವಿಕೆಯನ್ನು ಸಂಸ್ಥೀಕರಿಸಿ, 
ಸಾರ್ವಜನಿಕ-ಖಾಸಗಿ ಸಹಭಾಗಿತ್ವದಲ್ಲಿ ಸಮಗ್ರ ಕೃಷಿ 
ಅಭಿವೃದ್ಧಿಯನ್ನು (PPP1AD) ಪ್ರೋತ್ಸಾಹಿಸುವುದು 

* ಸೂಕ್ತ ನೀತಿಯ ಮೂಲಕ ಗ್ರಾಮೀಣ ಯುವಕರನ್ನು ಕೃಷಿ 
ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು. 

* ಮೌಲ್ಯ ಸರಪಳಿ ಸಂಪರ್ಕದ ಮೂಲಕ ಕೃಷಿ 
ಯಾಂತ್ರೀಕತೆಯನ್ನು ಹೆಚ್ಚಿಸುವುದರ ಜೊತೆಗೆ 

ಕೊಯ್ಲೋತ್ತರ ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಪಡಿಸುವುದು. 


* ಯೋಜಿತ ಕೃಷಿ ಅಭಿವೃದ್ಧಿಗಾಗಿ ನೀತಿಗಳನ್ನು ರೂಪಿಸಿ, 
ಕಾರ್ಯಕ್ರಮಗಳು ಹಾಗೂ ತಾಂತ್ರಿಕತೆಗಳನ್ನು ಸಮ್ಮಿಳನಗೊಳಿಸುವುದು. ! 

* ಕೃಷಿ ಸಂಬಂಧಿತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಗೂ ವಿವಿಧ !' 
ಪರಿಕರಗಳ ಸಕಾಲ ವಿತರಣೆ ವ್ಯವಸ್ಥೆಯನ್ನು ಎಲ್ಲ ಹಂತಗಳಲ್ಲಿ 
ಬಲಪಡಿಸುವುದು. 

ಕೃಷಿ ಇಲಾಖೆಯ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ನಿಗಮ, ಮಂಡಳಿ, ಇತರೆ ಅಂಗ 

ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ: 

* ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ, ಬೆಂಗಳೂರು 

* ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆ, 
ಬೆಂಗಳೂರು | 

* ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ 
ನಿಯಮಿತ, ಬೆಂಗಳೂರು 

* ಕರ್ನಾಟಕ ಅಂತರ ಗಂಗಾ ಸೂಕ್ಷ್ಮ ನೀರಾವರಿ ನಿಗಮ ನಿಯಮಿತ, 
ಬೆಂಗಳೂರು 

* ಕರ್ನಾಟಕ ರಾಜ್ಯ (ದ್ವಿದಳ ಧಾನ್ಯ) ಅಭಿವೃದ್ಧಿ ಮಂಡಳಿ ನಿಯಮಿತ, 

ಕಲಬುರಗಿ 

ಫುಡ್‌ ಕರ್ನಾಟಕ ಲಿಮಿಟೆಡ್‌, ಬೆಂಗಳೂರು. 

ಜಲಾನಯನ ಅಭಿವೃದ್ಧಿ ಇಲಾಖೆ 

ಸರ್ಕಾರದ ಆದೇಶ ಸಂಖ್ಯೆ: ಎ.ಹೆಚ್‌.ಡಿ 206 ಏ.ಎಂ.ಎಲ್‌ 94(vol-3) 

ಬೆಂಗಳೂರು, ದಿನಾಂಕ;31.12.1999 ರಂತೆ ರಾಜ್ಯದಲ್ಲಿ ಜಲಾನಯನ 

ಚಟುವಟಿಕೆಗಳ ಅನುಷ್ಠಾನಕ್ಕೆ ಜಲಾನಯನ ಅಭಿವೃದ್ಧಿ ಇಲಾಖೆಯನ್ನು 

ದಿನಾಂಕ: 01.01.2000 ರಿಂದ ಅನ್ವಯಿಸುವಂತೆ ಸ್ಥಾಪನೆ 

ಮಾಡಲಾಯಿತು, 


ರಾಜ್ಯದಲ್ಲಿ ಮಳೆಯಾಶ್ರಿತ ಪ್ರದೇಶದ ಮಣ್ಣಿನ ಫಲವತ್ತತೆಯನ್ನು 
ಹೆಚ್ಚಿಸಲು ಮತ್ತು ಮಣ್ಣಿನಲ್ಲಿ ನೀರಿನ ಇಂಗುವಿಕೆಯನ್ನು ಹೆಚ್ಚು ಮಾಡಿ, 
ಮಣ್ಣು ಕೊಚ್ಚಣೆಯನ್ನು ತಡೆಗಟ್ಟಲು ಹಾಗೂ ಮಣ್ಣು ಮತ್ತು ನೀರಿನ 
ಸಂರಕ್ಷಣೆ, ಹಸಿರು ಹೊದಿಕೆ ಹೆಚ್ಚಳ ಹಾಗೂ ಆಸ್ತಿ ರಹಿತರ ಜೀವನ 
ಸುಧಾರಣೆ ಮಾಡುವುದು, ಈ ಎಲ್ಲಾ ಕಾರ್ಯಗಳನ್ನು ಒಂದೇ ಸೂರಿನಡಿ 
ತರುವ ಹಿನ್ನೆಲೆಯಲ್ಲಿ ಕೃಷಿ, ಅರಣ್ಯ, ತೋಟಗಾರಿಕೆ, ಪಶು ಸಂಗೋಪನೆ 
ಹಾಗೂ ಇತರೆ ಇಲಾಖೆಗಳ ಅಧಿಕಾರಿ/ಸಿಬ್ಬಂದಿಗಳನ್ನು ನಿಯೋಜನೆ ಮೂಲಕ 
ಪಡೆದು ಅಭಿವೃದ್ಧಿ ಇಲಾಖೆ ಪ್ರಾರಂಭವಾಗಿರುತ್ತದೆ, 


ವ್ಯವಹಾರವನ್ನು ವೃದ್ಧಿಸಿ ಒಟ್ಟಾರೆ ಆದಾಯವನ್ನು ಹೆಚ್ಚಿಸುವ ಉದ್ದೇಶ 
ಹೊಂದಿದೆ. 


ರೈತ ಉತ್ಪಾದಕರ ಸಂಸ್ಥೆಗಳ ಸ್ಥಾಪನೆ ಮೂಲಕ ಸಣ್ಣ ಹಾಗೂ ಅತಿಸಣ್ಣ 
ರೈತರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡಲು ಒಬ್ಬಂಟಿಯಾಗಿ 


ಎದುರಿಸುವ ಹಲವಾರು ಸವಾಲುಗಳನ್ನು ಪರಿಹರಿಸಲು, ಸ್ಥಳೀಯ ರೈತ 


ಸಮುದಾಯದ ಸಂಧಾನ ಸಾಮರ್ಥವನ್ನು ಹಾಗೂ ವ್ಯವಹಾರಿಕ 
ಪಾಲುದಾರಿಕೆಯನ್ನು ಅಭಿವೃದ್ಧಿಗೊಳಿಸುವ ಮೂಲಕ ರೈತರ ಆರ್ಥಿಕ 
ಹಾಗೂ ಔದ್ಯಮಿಕ ಸಂಭಾವ್ಯ ಶಕ್ತಿಯನ್ನು ಸಡಿಲಿಸುವಂತೆ 
ಮಾಡಬಹುದಾಗಿದೆ, ಈ ಸಂಸ್ಥೆಗಳು ಬೇಡಿಕೆಗೆ ಅನುಗುಣವಾಗಿ, ಮೌಲ್ಯ 
ಸರಪಳಿಯ ಪದ್ಧತಿಯನ್ನು ಅಳವಡಿಸುವ ಮೂಲಕ ಸದಸ್ಯರ ಆರ್ಥಿಕ ಹಾಗೂ 
ಸಾಮಾಜಿಕ ಲಾಭಗಳನ್ನು ಹೆಚ್ಚಿಸಬಹುದಾಗಿದೆ. 


ಜಲಾನಯನ ಅಭಿವೃದ್ಧಿ ಇಲಾಖೆ ವತಿಯಿಂದ ಯೋಜನಾವಾರು 
ನೊಂದಾಯಿತ ರೈತ ಉತ್ಪಾದಕರ ಸಂಖ್ಯೆಗಳು ಹಾಗೂ ಕಳೆದ 3 ವರ್ಷಗಳಲ್ಲಿ 
ವೆಚ್ಚ ಭರಿಸಿದ ಅನುದಾನದ ವಿವರಗಳು ಈ ಕೆಳಕಂಡಂತಿರುತ್ತವೆ: 


ವೆಚ್ಚದ ವಿವರ 
(ರೂ. ಲಕ್ಷಗಳಲ್ಲಿ) 


ಯೋಜನೆ ಹೆಸರು 


ರಾಷ್ಟ್ರೀಯ ಕೃಷಿ ವಿಕಾಸ 

ಯೋಜನೆ ಹಾಗೂ ರಾಜ್ಯ 

ಯೋಜನೆ-ರೈತ ಉತ್ಪಾದಕರ 

ಸಂಸ್ಥೆಗಳಿಗೆ ಬೆಂಬಲ 

ಕೇಂದ್ರ ಪುರಸ್ಕೃತ ಯೋಜನೆ- 

10,000 ರೈತ ಉತ್ಪಾದಕರ 

ಸಂಸ್ಥೆಗಳ ರಚನೆ ಮತ್ತು 

ಉತ್ತೇಜನ 

ಅಮೃತ ಉತ್ಪಾದಕರ ರೂ.350.00ಲಕ್ಷ 

ಸಂಸ್ಥೆಗಳು ಗಳ ಅನುದಾನ 
ಹಂಚಿಕೆಯಾಗಿದ್ದು, 
ಅನುದಾನ 
ಬಿಡುಗಡೆಯಾದ 
ನಂತರ ವೆಚ್ಚ 
ಭರಿಸಲಾಗುವದು, 


ಆ) 


ಇ) 


ಜಲಾನಯನ ಅಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲಿ ಯಾವುದೇ ನಿಗಮ, 
ಮಂಡಳಿ, ಇತರೆ ಅಂಗ ಸಂಸ್ಥೆಗಳು ಇರುವುದಿಲ್ಲ. 

ಕಳೆದ 5 ವರ್ಷಗಳಿಂದ ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಕೇಂದ್ರ ಮತ್ತು 
ರಾಜ್ಯ ಸರ್ಕಾರಗಳಿಂದ ವಿವಿಧ ಜಲಾನಯನ ಯೋಜನೆಗಳಡಿ ಬಿಡುಗಡೆಯಾದ, 
ಖರ್ಚು ಮಾಡಲಾದ ಮತ್ತು ಉಳಿಕೆಯಾದ ಅನುದಾನದ ವರ್ಷವಾರು 
ವಿವರವನ್ನು ಅನುಬಂಧ-1ರಲ್ಲಿ ಒದಗಿಸಿದೆ. 


ಕಳೆದ 5 ವರ್ಷಗಳಿಂದ ಜಲಾನಯನ 
ಇಲಾಖೆ ಇದರ 
ವ್ಯಾಪ್ತಿಯಲ್ಲಿ ಬರುವ ನಿಗಮ, 
ಮಂಡಳಿ, ಇತರೆ ಅಂಗ ಸಂಸ್ಥೆಗಳಿಗೆ 
ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 
ಹಾಗೂ ಇತರೆ ಕಡೆಗಳಿಂದ ಎಷ್ಟು 
ಹಣ ಬಂದಿದೆ; ಖರ್ಚಾಗಿರುವ 
ಹಣವೆಷ್ಟು; ಉಳಿದಿರುವ 
ಹಣವೆಷ್ಟು; (ವರ್ಷಾವಾರು 
ಮಾಹಿತಿ ನೀಡುವುದು) 
ಕಳೆದ 5 ವರ್ಷಗಳಲ್ಲಿ ಜಲಾನಯನ 
ಇಲಾಖೆ ವ್ಯಾಪ್ತಿಯಲ್ಲಿ 
ಜಾರಿಯಲ್ಲಿರುವ 

ಯೋಜನೆಗಳಾವುವು; ಈ 
ಯೋಜನೆಗಳ ಅಡಿ ಯಾವ ಯಾವ 
ಸಂಘ ಸಂಸ್ಥೆಗಳನ್ನು ನೋಂದಣಿ 


ಹಾಗೂ 


ಕಳೆದ 5 ವರ್ಷಗಳಲ್ಲಿ ಜಲಾನಯನ "ಇಲಾಖೆ ವ್ಯಾಪ್ತಿಯಲ್ಲಿ 
ಜಾರಿಯಲ್ಲಿರುವ ಯೋಜನೆಗಳು: 


1) ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ-ಜಲಾನಯನ ಅಭಿವೃದ್ಧಿ 
& ಇತರೆ ಉಪಚಾರಗಳು 

2) ಸುಜಲ-ಜಲಾನಯನ ಯೋಜನೆ-॥॥ (ಬಾಹ್ಯ ನೆರವು) 

3) ಸುಜಲ-॥॥ ಎಗ್ಗಿಟ್‌ ಸ್ಕ್ರಾಟಜಿ 


4) ಜಲಾನಯನ ಅಭಿವೃದ್ಧಿ ಮೂಲಕ ಬರಗಾಲ ತಡೆಯುವಿಕೆ 
ಮತ್ತುಇವುಗಳ ಮೂಲಕ ಯಾವ 

5) ರೈತ ಉತ್ಪಾದಕರ ಸಂಸ್ಥೆಗಳ ಉತ್ತೇಜನ 
ಯಾವ ಕಾಮಗಾರಿಗಳನ್ನು 
ಜಲಾನಯನ ಅಭಿವೃದ್ಧಿ ಇಲಾಖೆ ಮೂಲಕ 2019-20ನೇ ಸಾಲಿನಿಂದ ರೈತ 
ಅನುಷ್ಟಾನಗೊಳಿಸಲಾಗಿದೆ; 


ಉತ್ಪಾದಕ ಸಂಸ್ಥೆಗಳನ್ನು ನೋಂದಾಯಿಸಲಾಗುತ್ತಿದ್ದು, ಸದರಿ ರೈತ 
ಉತ್ಪಾದಕರ ಸಂಸ್ಥೆಗಳಿಂದ ಯಾವುದೇ ಕಾಮಗಾರಿಗಳನ್ನು 
ಅನುಷ್ಮಾನಗೊಳಿಸುತ್ತಿರುವುದಿಲ್ಲ. 
ರೈತ ಉತ್ಪಾದಕರ ಸಂಸ್ಥೆಗಳು (FPOs): 


(ವಿವರವಾದ ಮಾಹಿತಿ ನೀಡುವುದು) 


ರೈತ ಉತ್ಪಾದಕ ಸಂಘ (FP೦) 
ಎಂದರೇನು; ಸದರಿ ಇಲಾಖೆಯಡಿ 
ಎಷ್ಟು ಉತ್ಪಾದಕ ಸಂಘಗಳನ್ನು 
ನೋಂದಣಿ ಮಾಡಲಾಗಿದೆ; ಕಳೆದ 3 
ವರ್ಷಗಳಲ್ಲಿ ಈ ಸಂಘಗಳಿಗೆ 
ನೀಡಿರುವ ಅನುದಾನವೆಷ್ಟು; 
(ವಿವರವಾದ ಮಾಹಿತಿ ನೀಡುವುದು) 


“ರೈತ ಉತ್ಪಾದಕರ ಸಂಸ್ಥೆ” ಕಂಪನಿ ಕಾಯ್ದೆ 2013 / ಸಹಕಾರ ಸಂಘಗಳ 
ಕಾಯ್ದೆ ಅಡಿಯಲ್ಲಿ ನೋಂದಣಿಯಾದ ಸಂಸ್ಥೆಯಾಗಿದ್ದು, ಒಂದು ಇಲ್ಲವೇ 
ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉತ್ಪಾದಿಸುವ ಪ್ರಾಥಮಿಕ 
ಉತ್ಪಾದಕರುಗಳನ್ನು ಹೊಂದಿದ ಸಂಸ್ಥೆಯಾಗಿವೆ, ಸದರಿ ಸಂಸ್ಥೆಯ 
ಸದಸ್ಯರಿಗೆ ಪರಸ್ಪರ ಸಹಾಯ, ಜ್ಞಾನ ಹಾಗೂ ಅನುಭವ ಹಂಚಿಕೆ 
ಮಾಡುವುದರ ಜೊತೆಗೆ ಕ್ಷೇತ್ರ ನಿರ್ವಹಣೆಯನ್ನು ಸರಳೀಕರಣಗೊಳಿಸುವ, 
ಸೂಕ್ತ ತಂತ್ರಜ್ಞಾನವನ್ನು ಬಳಸುವ, ಕೋಯ್ಲಿನೋತ್ತರ ಸಂಗ್ರಹಣೆ ಮತ್ತು 
ಮೌಲ್ಯವರ್ಧನೆ, ಇಳುವರಿ ಹೆಚ್ಚಿಸುವ ಹಾಗೂ ಉತ್ಪಾದನೆಯನ್ನು 
ವೃದ್ಧಿಗೊಳಿಸುವ, ಕೊಯ್ಲಿನೋತ್ತರ ನಷ್ಟಗಳನ್ನು ಕಡಿಮೆಗೊಳಿಸುವ, 
ಮಾರುಕಟ್ಟೆ ಸಂಪರ್ಕಗಳನ್ನು ಸುಧಾರಿಸುವ ಹಾಗೂ ವೃದ್ಧಿಗೊಳಿಸುವ, ಕೃಷಿ 
ಹಣಕಾಸು ಹಾಗೂ ವಿಮೆಗೆ ಸರಳ ಸಂಪಕ ಕಲ್ಪಿಸುವ, ಕೃಷಿ 


ತುಮಕೂರು ಜಿಲ್ಲಾ ವ್ಯಾಪ್ತಿಯಲ್ಲಿ. 
ಎಷ್ಟು ರೈತ ಉತ್ಪಾದಕ 
ಸಂಘಗಳಿವೆ; ಅವು ಯಾವುವು: 
ಯಾವಾಗ ನೋಂದಣಿ 
ಮಾಡಲಾಗಿದೆ: ನೋಂದಣಿ 
ಮಾಡಲು ಇರುವ 
ಮಾನದಂಡಗಳೇನು; ಈಗಾಗಲೇ 
ಎಷ್ಟು ಅನುದಾನವನ್ನು ಈ 
ಸಂಘಗಳಿಗೆ ನೀಡಲಾಗಿದೆ? 
(ತಾಲ್ಲೂಕುವಾರು ವಿವರವಾದ 
ಮಾಹಿತಿ ನೀಡುವುದು) 
ಸಂಖ್ಯೆ: ಕೃಇ/162/ಕೃಕ್ಕೇಉ/2021 


ಉ) ತುಮಕೂರು ಜಿಲ್ಲೆಯಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆ ವತಿಯಿಂದ 
ನೊಂದಣಿ ಮಾಡಲಾಗಿರುವ ರೈತ ಉತ್ಪಾದಕರ ಸಂಸ್ಥೆಗಳು ಮತ್ತು ಈ 
ಸಿಂಘಗಳಿಗೆ ನೀಡಲಾಗಿರುವ ಅನುದಾನದ ವಿವರ ಹಾಗೂ ನೋಂದಣಿ 
ಮಾಡಲು ಅನುಸರಿಸುವ ಮಾನದಂಡಗಳ ವಿವರವನ್ನು ಅನುಬಂಧ-2ರಲ್ಲಿ 


ನೀಡಿದೆ. 


Wea) - 


ಕೃಷಿ ಸಚಿವರು 


[3 


ಸ ಯೋಜನೆಯ ಹೆಸರು 


ವಧಾಸ ೩:4 
ಕೃಷಿ ಸಿಂಚಾಯಿ 

4 TA ಜನೆ 
ಜಲಾನಯನ 
ಆವಿವೈಗಿ, ೬ ಇತರೆ 


ಉಬರ್‌ 


2 ಮೂಲಕ ಬನ ಇಲ 
ಸಡೆಯುಬಿಳೆ 
“ಒನೆ 


ಹಮ 
ಜಲಾನಯನ 
ಯೋಜನೆ. 
(ಬಾಹ್ಯ ಸೆರವು। 


ಸುಜಲಃ' ಎಗ್ಗೆಟ್‌ 
ಸಾಟಿ 


ರೈತ ಉತ್ಲಾದಕ 
5 ಸಂಸ್ಗೆಗಳ 
ಉತ್ತೇಒಸ 


ಅನುಬಂಧ-1 
ಕಳೆದ ಐದು ವರ್ಷಗಳಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಬಿಯ ಆಯವ್ಯಯದಲ್ಲಿನ ವಿವಿಧ ಯೋಜನೆಗಳಿಗಿ 
ಬಿಡುಗಡೆಯಾದ ಅನುದಾನ, ಖರ್ಚಾದ ಅನುದಾನದೆ ಮತ್ತು ಉಳಿಕೆ ಅನುದಾಸದ ವಿವರಗಳು (ಓಂ 1355) 
(ರೂ.ಲಕ್ಷಗಳಲ್ಲಿ) 
26.4 2047-18 E18 2044-19 | 2019-20 
ವಹ ಎಮ ಬಿಡುತ ಯಾದ ಪುಳ್ಸುತ ವರ್ಷ ಬಿಡುಗಡೆಯಾದ | ಸುತ ವರ್ಷ ಬಿಡುಗಡೆಯಾದ ! ವಸವ ಬಿಡುಗಡದ 
ಬರಾಾದ | ಈಾಳಿಳೆ Mk 8 | Rr ಉಳಿಕೆ |. § ಅರ್ಚಾದ | ಉಳಿಳೆ ಬರದ ರಾಳಿಕೆ 
ದದ ರಾಜದ ಗಾ ಜದ | aie {| | ತಾಜ | ig Lia [| ಅನುವಾನ ' ಅನುವಾನ 
ಬಾಲ ವಾಲಿ ಬಟ್ಟು ' ಪಾಲು | ಹಾಲು! ಒಟು (_ | ಪಾಲು | ಹಟ rs ಲ| ಟು 
- p So | y (MM ME 


¥ 
— 

i 

§ 

+ 

} 


|| | 
38387 ೧೦ 26503.89 28438.36 260%8.99, 1737932 uss iy 31541. 3 15992.57) 10661.71| 2665428 47423.78 11795.00 | | 996000) 


2೪34 20 35354 80 6640.00] 16600 00, 25606.32 2605.80 


| 
| 


ಕೇಂದದ ಳಾಜ್ಯದ 


: ಹಾಲು ಪಾಲು 


7122.¢5 ೩248.93 


0.00 250c.00 


000 


000 


000 8c6.00 


6.00 $0.00, 
| 


| { 
| | | | | | 
Se A ..- EN SS | K | 4 ಸಾಕಿ anid ನನಿಾಷಾವಷೂಿ le 
| | | | 
| | | | | | | | | 
60 60 00 00 00 00) 00 0.00 ಆ 000) 000 000! 0.00 0.00) 000! 0.00 2500.00 2500.01 2368.79: 131.21 
\ | | | i . 
} | | I | | | | | | 
_ < SE CE Weel ) Pune A 
| | | | | |] | | 
“m $0.00 500.00 496400 36.00 0.00, $000.00 5000.00 9೮8.14| 11.86 0.00| 10000.00 10000.00/ 9984.73 1s. Ee 0.00 3925. 74 3925.78 390745 17.93 
| ‘ | 
| | | 
we 7 RN | kh ಟಾ | + a, p! p - ಆ ಮ 
| | | | 
೭೫ 0೫ 00 00 00 00 00 0.00 ೧0 000! 00 00, 000 « 000, 0.00] py 00, 00! 000 
—— Hl pT 
| | | | | | | 4 | 
000 0.0೧ ¢00 0.00 00’ 00 000 ಅನ 0.00 000 0.00 Wy 0.00 000 000] 0.000 000 : 00 000 
| | | | 
| + K | ತ | [__ 


[OR 


100-2 


ಫೈನ್ನುತ ವರ್ಷ ಬಿಡ,*ಡೆಮೂದ 
ಅಸ್ಪದಾವ 


1470 ೧೬ 


2500 ೧ 


806.00 


50.00 


(ರೂ.ಲಕ್ಷಗಳ 
ಲಿ 


} 


ಕರಬ ಕಾಳಿ 


ಅನದಾಬ ಜನುಲಾಗ 


14377 sa 160937 


2472.89 272; 
0.00 0.00 
293.52 1249 
4925 | 0.75 


ಅನುಬಂಧ-2 


LCQ-1355 


BR 


ಮಾಡಲಾಗಿರುವ ರೆ 


ತ ಉತ್ಪಾದಕರ 


() 


ಮಾಡಲು ಅನುಸರಿಸುವ 


ಅಭಿವೃದ್ಧಿ ಇಲಾಖೆ ವತಿಯಿಂದ ನೊಂದಣಿ 


ಜಲಾನಯನ 


ಮತ್ತು ಈ 


ತುಮಕೂರು ಜಿಲ್ಲೆಯಲ್ಲಿ 


ಸಂಸ್ಥೆಗಳು ಸಂಘಗಳಿಗೆ 


RT 
jj 
{i 4 


